ಪಿ.ವಿ. ಕೃಷ್ಣ ಮೂರ್ತಿ* 
9 ೨ , 
“ನೀತಿ” ; 


ಅಧ್ಯಯನ 


ಥಿ 


ಸೀತಿಯಿ್ಬಿದ ಭೂಸ್ಧಿತಿ ಮತ್ತು ಶಾಸನಗಳ ಹಿನ್ನೆಕೆಯಲ್ಲಿ ಒಂದು 


ಇಂದು ಎಷ್ಟೋ ಕಡೆಗಳಲ್ಲಿ 
ಸಾಮಾನ್ಯವಾಗಿ ಆ ಎಡೆಯ ಭೌಗೋಳಿಕಾ ಸ್ಥಿತಿಗತಿ 
ಯಿಂದ ವೈತಿಷ್ಟ್ಯ್ಯವೆನ್ಸಿಸಬಲ್ಲ ಲಕ್ಷಣದಿಂದ ನಿಯಂತ್ರಿತ 
ವಾಗಿರುತ್ತಡೆ. ಪ್ರಸ್ತುತ "ಸೀತಿ' ಎಂಬುದು ಕೂಡ 
ಅಂತಹೆ ಒಂದು ಎಡೆಸೂಚಿ ಪದವಾಗಿದ್ದು, ಕ್ಷೇತ್ರಸರಿ 
ವೀಕ್ಷಣೆ ಮತ್ತು ಶಾಸನೋಕ್ತ ವಿವರಗಳ ಹಿನ್ನೆಲೆಯಲ್ಲಿ 
ಈ ಎಡೆಯ ಹೆಸರಿಗೆ ಕಾರಣನಾದ ಮೂಲಾಂಶಗಳ 


ಶೋಧನೆ ಈ ಸಂಪ್ರಬಂಧದ ಉದ್ದೇಶ. 


ಕೋಲಾರಕ್ಕೆ ವಾಯುವ್ಯ ದಿಸೆಯಲ್ಲಿ, ಸುಮಾರು 
೨೦ ಕಿ.ಮೀ. ಅಂತರದಲ್ಲಿ ಸೀತಿಬೆಟ್ಟಿ ವಿದ್ದು, ಅಷ್ಟೇನು 
ಎತ್ತರವಿರದ ಈ ಬೆಟ್ಟದ ತಪ್ಪಲಿನಲ್ಲಿ ಈಗ ಸೀತಿ ಎಂಬ 
ಗ್ರಾಮನಿಜಿಯಾದರೂ, ಹಿಂದೆ ಈ ಊರು ಬೆಟ್ಟದ 
ಮೇಲೆಯೇ ಇದ್ದಿತೆಂದು ಶಾಸನಗಳಿಂದ ತಿಳಿದುಬರು 
ತ್ತದೆ, ಬೆಟ್ಟದ ಅರ್ಥ ಹಾದಿಯಲ್ಲಿಯೇ ಅಲ್ಲಿನ ಮುಖ್ಯ 
ದೇವಾಲಯಗಳಾದ ಶಿ ಶ್ರೀಪತೀಶ್ವ ರ ಮತ್ತು ಭೈರವ 
ದೇವರ ಗುಡಿಗಳು ದಕ್ಷಿಹಾಭಿಮಯುವಾಗಿೆ. ಶ್ರೀಪತೀ 
ಶ್ವ ರ ದೇವಾಲಯದ ಗರ್ಭಗೃಹವು ಮೂಲತಃ ನೈಸರ್ಗಿಕ 
ಕಲಾ ಸರೆಯ ಗುಹೆಯಾಗಿಡೆ. ಈ ಗುಹಾಲಯದ 
ಪೂರ್ವಕ್ಕೆ ಸುಂದರವಾದ ಭೈರವ ದೇವಾಲಯವನ್ನು 


ಜಿ. ಬಿ. ಜೆ,೫೧೦, ೧೨ನೇ ಅಡ್ಡರಸ್ತೆ, ಎಚ್‌. ಎ. ಎಲ್‌. ಕಾಲೊನಿ, ಮಾರತ್‌ಹ 


ಇತಿಹಾಸ ದರ್ಶನ 


ಶಿಲೆಯಿಂದ ನಿರ್ಮಿಸಲಾಗಿದೆ, ಶ್ರೀಪತೀಶ್ವರ ದೇವಾ 
ಲಯದ ಅವರಣದಲ್ಲಿ ಡೇವಿ, ಮಹಿಷಾಸುರ ಮರ್ಧಿನಿ, 
ಗಣಪತಿ, ಷಣ್ಮುಖರ ಸ ಸಣ್ಣ ಸಣ್ಣ ಗುಡಿಗಳಿವೆ, ಭೈರವ 
ಗುಡಿಯ ಸೂರನ್ನು ಸೇರಿಸಿಕೊಂಡು ಈ ಎಲ್ಲ ಸಣ್ಣ 
ಗುಡಿಗಳನ್ನು ಒಳಗೊಂಡಂತೆ ಒಂದು ವಿಶಾಲವಾದ 
ಪಾತಾಳಾಂಕಣ ಮಂಟಸ ವನ್ನು ಕಟ್ಟ ಲಾಗಿದೆ. ಈ 
ಮೊಂಟಿಸಡ ಮುಂದೆ ಪಜಯಗಗಂ ಇನ ಸೇರಿದ 
ಮಹಾದ್ವಾರನಿದೆ. ಇಲ್ಲಿನ ಚೈರವಡೇನರು ತ್ರಿಭುವನ 
ನಿಡಂಗ "ಹ್ಲೇತ್ರಪಾಲ' ಎಂಬ ಹೆಸರಿನಿಂದ ಬಹಳ 
ಪ್ರಸಿದ್ಧಿ ಪಡೆದಿದ್ದ ಅಂಶ ಅಲ್ಲಿ ದೊರೆತಿರುವ ಸುಮಾರು 
೬೦ಕ್ಕೂ ಹೆಚ್ಚು ತಮಿಳು, ಕನ್ನಡ ಶಾಸನಗಳಿಂದ ಮನೆ 
ಗಾಣಬಹುದಾಗಿದೆ. ಈ ಬೆಟ್ಟವು ನೈಸರ್ಗಿಕ ಗುಹೆ 
(ಕಲ್ಲಾಸರೆ) ಹಾಗೂ ದೊಣೆಗಳಿಂದ ಕೂಡಿದೆ. 


ಪ್ರಸ್ತುತ ಭೈರವಜೇನರು ನೆಲೆಗೊಂಡಿರುವ ಎಡೆ 
ಯನ್ನು ಅಲ್ಲಿನ ತಮಿಳು ಶಾಸನಗಳಲ್ಲಿ ಶ್ರೀಪತಿ, ಸಿರೀ 
ಪತಿ, ಸೀಪತಿ, ಎಂದೂ; ಕನ್ನಡ ಶಾಸನಗಳಲ್ಲಿ 
ಸೀಹೆತಿ, ಸೀಹತ್ತಿ, ಸಿಯತಿ, ಸೀತಿ ಎಂದೂ ಕರೆಯ 
ಲಾಗಿಜೆ. ಇದು ಈ ಬೆಟ್ಟಿ ಹಾಗೂ ಬೆಟ್ಟ ದ ಮೇಲೆಯೇ 
ಮೊದಲಿಗಿದ್ದ ಊರಿನೆ ಹೆರಾಗಿದ್ದಿ ಜ್ಯ ಶಾಸನೋಕ್ತ 


ಳ್ಳಿ, ಬೆಂಗಳೂರು-೫೬೦೦೩೩ 


೧೩೫ 


ಶ್ರೀಪತಿ ಹಾಗೂ ಸಿರೀಪತಿ ರೂಪಗಳು ಸಂಸ್ಕ್ರತಾನುಕರಣ 
ಕ್ರಿಯೆಗೆ ಈಡಾಗಿರುವುದು ಸ್ಪಷ್ಟ ಕ ಆದ್ದರಿಂದ ಅವನ್ನು 
ಹೊರತುಪಡಿಸಿದಕ್ಕೆ ಸೀಸತಿ >» ಸೀಹತಿ > ಸಿಯತಿ ೨ ಸೀತಿ 
ಎಂಬ ಕ್ರಮದಲ್ಲೇ ಅಡು ರೂಪಾಂತರಗೊಂಡಿರುವುದು 
ಖಚಿತವಾಗುತ್ತದೆ ; ಅಂದರೆ *ಸೀಪತಿ' ಎಂಬುದು 
ಪ್ರಾಚೀನರೂಪ, ಸೀತಿ” ಎಂಬುದು ಅರ್ವಾಚೀನ 
ರೂಸವಾಗಿರುವುದು ಮನನವಾಗುತ್ತದೆ. 


"ಸೀತಿ' ಎಂದಾಗ ಮೊದಲು ನಮ್ಮ ನೆನಪಿಗೆ 
ಬರುವುದು ನಮ್ಮ ನಾಡಿನ ಅನೇಕ ಬೆಟ್ಟಿಗುಡ್ಡ ಗಳಲ್ಲಿನ 
ಸೀತಿಸೆರಗು, ಸೀತಿದೊಣೆ, ಸೀತಿಕಲ್ಲು, ಸೀತಿಕುಂಡ, 
ಎಂದು ಮುಂತಾಗಿ ಕರೆಯಲ್ಪಡುತ್ತಿರುವ ಬಂಡೆಗಳು 
ಸೀಳಿ ಉಂಬಾಗಿರುವ ಹಳ್ಳಗಳು, ಸಾಮಾನ್ಯವಾಗಿ 
ನೀರಿರುವ ಎಡೆಗಳು. ಇಂತಹ ಎಡೆಗಳಿಗೆ ಸಾಮಾನ್ಯ 
ವಾಗಿ ರಾಮಾಯಣದ ಸೀತಿಗೆ ಸಂಬಂಧಿಸಿದಂತೆ ಐತಿಹ್ಯ 
ಗಳು ಹುಟ್ಟಿ ಕೊಂಡಿರುತ್ತವೆ. ಸೀತಿಬೆಟ್ಟಿದಲ್ಲಿ ಇಂತಹ 
ಭೂ ವೈಶಿಷ್ಟ್ಯ ಕ್ರಿಗಳಿದ್ದಾಗ್ಯೂ ಈ ತೆರನಾದ ಐತಿಹ್ಯಗಳು 
ಹುಟ್ಟಿ ಕೊಂಡಿರುವುದಿಲ್ಲ. ಅಲ್ಲದೆ ಸೀತಿ ಎಂಬುದು ಇಲ್ಲಿ 
ಇಡೀ ಬೆಟ್ಟಿ ಹಾಗೂ ಊರಿಗೆ ಅನ್ನಯಿಸುವ ನಾಮ 
ವಾಗಿದೆ. ಜೊತೆಗೆ ಇಲ್ಲಿನ ಶಾಸನಗಳಲ್ಲಿ ಈ ಸ್ಥಳದ 
ಪ್ರಾಚೀನ ಹೆಸರು "ಸೀಪತಿ” ಎಂದಿದ್ದುವನ್ನು ಗಮನಿಸ 
ಬೇಕಾಗಿದೆ... ಅಂತೆಯೇ ಮೇಲೆ ಉಲ್ಲೇಖಿಸಿರುವ 
ಸೀತಿಸೆರಗು, ಸೀತಿದೊಣೆ ಮುಂತಾದುವುಗಳಲ್ಲಿನ "ಸೀತಿ” 
ಎಂಬ ಭಾಗದ ಮೂಲರೂಪ *ಸೀಪತಿ' ಆಗಿರುವ 
ಸಾಧ್ಯತೆಗಳೇ ಅಧಿಕವಾಗಿರುವುದನ್ನು ಪರಿಶೀಲಿಸ 
ಬೇಕಾಗಿದೆ. 


ಸೀಪತಿ ಎಂಬುದು ಸೀ-- ಪತಿ ಎಂಬ ಎರಡು ಪದ 
ಗಳನ್ನೊಳಗೊಡಿದೆ. ದ್ರಾವಿಡ ಭಾಷೆಗಳಲ್ಲಿ "ಸೀ? 
ಎಂಬುದಕ್ಕೆ ಸೀವು, ಹರಿ, ವಿಂಗಡಿಸು ಬೇರೆಮಾಡು 
(DED : ೨೬೦೧)., ಎಂಬ ಅರ್ಥಗಳ್ಳದೆ, ಸೀಯಿಸು, 
ಸುಡು, ಕಮರಿಸು, ದಹಿಸಲ್ಪಟ್ಟಿ, ಸುಟ್ಟಿ ಸ್ಥಿತಿಯಲ್ಲಿ 
ರುವ (DED: 3೨೬ಟ್ಞ ಎಂಬ ಅರ್ಥಗಳೂ ಇವೆ. 
ಹಾಗೆಯೇ, *ಪತಿ' ಎಂಬುದಕ್ಕೆ ಕೊರೆ, ಅಗೆ, ತೋಡು, 
ಅಚ್ಚುಒತ್ತು, ಕಚ್ಚುಹಾಕ್ಕು ಕೆಳಕ್ಕಿಳಿಸು, ತಗ್ಗಿಸು, 
ಕುಂದಿಸ್ಕು ಕೆಳಕ್ಕೆ ಸೇರು, ಬುಡಕ್ಕೆ ಹೊಯ್ಯಿ ಎಂಬ 


೧೩೬ 


ಅರ್ಥಗಳಿವೆಯಲ್ಲದೆ, ವಾಸಿಸು, ಹಿಡಿ. ನೆಲೆಗೊಳ್ಳು, 
ತಳವೂರು (DED: 4೯0೧) ಎಂಬ ಅರ್ಥಗಳೂ 
ಇವೆ. ಈ ಅರ್ಥಗಳ ಹಿನ್ನೆಲೆಯಲ್ಲಿ ಸೀಳಿ ಉಂಟಾ 
ಗಿರುವ ಹಳ್ಳ, ಕುಣಿಗಳಂತಹ ದೊಣೆಗಳಲ್ಲದೆ, ಗುಹೆಯ 
ರೀತಿಯ ನೈಸರ್ಗಿಕ ಕಲ್ಲಾಸರೆಯಂತಹೆ ರಚನೆಗಳನ್ನೂ 
ಹಾಗೂ ಸಿಡಿಲಿನ ಹೊಡೆತಕ್ಕೆ ಸೀದು ಸೀಳಿ ನಿಂತಿರುವ 
ಬಂಡೆಗಲ್ಲುಗಳನ್ನೂ ಇದು ಸೂಚಿಸುತ್ತಿರುವಂತೆ ತೋರು 
ತ್ತದೆ. 


ಬೆಟ್ಟಿಗುಡ್ಡಗಳ ಬಂಡೆಗಳು ಅನೇಕ 
ಕಾರಣಗಳಿಂದಾಗಿ ಕಾಲಾಂತರದಲ್ಲಿ ಸೀಳಿ ದೊಣೆರೂಪದ 
ಹೆಳ್ಳಗಳಾಗಿ ಜಲಸೂಚಿ ಎನಿಸಿದರೆ ಸೀಳಿ ಕಲ್ಲ್ಯಾಸ 
ಯಂತಹ ನೈಸರ್ಗಿಕ ಆಶ್ರಯ ತಾಣಗಳಾಗಿ ರೂಪು 
ಗೊಂಡವೆಂದು ಹೇಳಬಹುದಾಗಿದೆ. ಪ್ರಸ್ತಾತ ಸೀತಿ 
ಬೆಟ್ಟಿ ದಲ್ಲಿ ಈ ಎರಡೂ ತೆರನಾಡೆ ಭೂ ವೈಶಿಷ್ಟ 3ನನ್ನು 
ವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಬಹುದಾಗಿದೆ. 
ನೀರಿನ ಆಸರೆಯಾಗಿರುವ ಎರಡು ಮೂರು ದೊಣೆ 
ಗಳಿವೆ, ಶ್ರೀಪತೀಶ್ವರ ಲಿಂಗವಿರುವ ಗುಹೆಯಲ್ಲಜಿ 
ಬೆಟ್ಟದ ಮೇಲ್ಲಡೆ ಭೂಪತಮ್ಮನ ಗುಡಿ ಎಂದು 
ಕರೆಯುವೆ ವಿಶಾಲವಾದ ಕಲ್ಲಾ ಸರೆ ಇದೆ. ಜೊತೆಗೆ 
ಬೆಟ್ಟದ ಬೇರೆ ಬೇರೆ ಕಡೆ ೩ವಿೀೀ೪ ಮೀ.ಗಳಷ್ಟು 
ವಿಶಾಲತೆವುಳ್ಳ ಎರಡು ಕಲ್ಲಾಸರೆಗಳು ಇವೆ. ಸಿಡಿಲಿನ 
ಶಾಖ ಮತ್ತು ಒತ್ತಡಕ್ಕೆ ಸಿಕ್ಕಿ ಸೀಳಿ ಹೋಳಾಗಿ 
ನಿಂತಿರುವ ಬಂಡೆಗಳೂ ಇವೆ. ಈ ಭೂ ವೈಶಿಷ್ಟ್ಯವು 
ಸೀ-- ಪತಿ ಎಂಬ ದ್ರಾನಿಡ ಮೂಲಪದಗಳಿಂದ ಹೊರ 
ಡುವ ಅರ್ಥವ್ಯಾಪ್ತಿಯನ್ನು ಪೋಷಿಸುವುದು ವಿಸ್ಮಯ 
ಕಾರಿಯಾಗಿದೆ. ಅಂದರೆ ಇಂತಹ ಎಡೆಗಳನ್ನು 
ಮೂಲತಃ "ಸೀಪತಿ' ಎಂದು ಕರೆಯಲ್ಪಟ್ಟು ಕಾಲಾಂತರ 
ದಲ್ಲಿ ಇಂದು ಬಳಕೆಯಲ್ಲಿರುವ *ಸೀತಿ' ಎಂಬ ರೂಪಕ್ಕೆ 
ಕಾರಣವಾಗಿರಬೇಕು. ಇಂದಿಗೂ *ಸೀತಿ' ಎಂಬ ವಿಶಿಷ್ಟ 
ಪ್ರತ್ಯಯವುಳ್ಳ ಅನೇಕ ಎಡೆಗಳು ದಕ್ಷಿಣ ಭಾರತದ್ಯಾಂತ 
ಕಾಣಬಹುದಾಗಿದೆ. ಪ್ರಾಯಶಃ ಅವು ಕೂಡ ಇಂತ 
ಹದೇ ಭೂ ವೈಶಿಷ್ಟ 3ನನ್ನು ಪಡೆದಿದೆಯೆಂದು ಊಹಿಸ 
ಬಹುದಾಗಿದೆ. ಕರ್ನಾಟಕದಲ್ಲಿ, ಹಿರೇಕೆರೂರು 
ತಾಲೂಕಿನ ಸೀತಿಕೊಂಡ, ಗೋಕಾಕ ತಾಲೂಕಿನ 
ಶಿಲ್ಮಿಭಾನಿ, ಬಾಗಲಕೋಟಿ ತಾಲೂಕಿನ ಸೀತಿಮನಿ, 


ಇತಿಹಾಸ ದರ್ಶನ 


ಮಾನಿ ದ ತಾಲೂಕಿನ ಸೀಕಲ್‌, ಹಾಸನೆ ಜಿಲ್ಲೆ ಯಲ್ಲಿನ 
"ಸೀತಿಕಲ್‌” ಎಂಬ ಎಡೆಗಳು ಮಹಾರಾಷ್ಟ್ರದ ಗಡಿ 
ಯಲ್ಲಿರುವ ರಾಮಘಫೆರ್‌ ಬಳಿಯ ಸೀತಾಕುಂಡ, ಹಾಗೇ 
ತೇಕಲ್‌ನಾಡಿನ ಶೀಪತಿಪಟ್ಟಿ (ಎ.ಕ. ೧೦, ಮಾಲೂರು 
೨೦, ತೇಕಲ್ಲು ೧೩೪೨) ಎಂಬ ಉಲ್ಲೇಖ ಮುಂತಾದವು 
ಇಲ್ಲಿ ಉಲ್ಲೇಖನಾರ್ಹ. 


ಒಟ್ಟಾರೆ ಸೀತಿಸೆರಗು, ಸೀತಿದೊಣೆ, ಸೀತಿಕಲ್ಲು, 
ಸೀತಿಕುಂಡ ಮುಂತಾದವು ನಿರ್ನಿವಾದವಾಗಿ *ಸೀಪತಿ' 
ಎಂಬ ಮೂಲಾಂಶವನ್ನೊಳಗೊಂಡು ರೂಪ ತಾಳಿದ 
ಎಡೆಗಳಾಗಿವೆ ಎಂಬುದನ್ನು ಈ ಅಧ್ಯಯನದಿಂದ ದೃಢ 
ಪಡಿಸಿಕೊಳ್ಳಬಹುದಾಗಿದೆ. 


ಅನುಬಂಧ : 

ಸೀತಿಬೆಟ್ಟಿದ ಭೈರವ 2-. ಕ್ರೈ. ಶ. ೧೦೦೫ರ 
ಚೋಳರಾಜೇದ್ರನ ಶಾಸನ ಈ ಬೆಟ್ಟಿದ ಮೇಲಿದೆ. ಆ 
ಕಾಲಕ್ಕಾಗಲೇ ಕೈವಾರನಾಡು, ಕುವಲಾಳನಾಡು, 


ನೊಂಡುಗುಳಿನಾಡುಗಳಲ್ಲಿ ಈ ಭೈರನದೇವರು ಖ್ಯಾತಿ 
ಯನ್ನು ಪಡೆದಿದ್ದ ಅಂಶ ಶಾಸನಗಳಿಂದ ವ್ಯಕ್ತವಾಗು 
ತ್ತದೆ. ಈ ಭೈರವಮೂರ್ತಿ ಮೂರು ಅಡಿ ಎತ್ತರದ ಉಬ್ಬು 
ಶಿಲ್ಪವಾಗಿದ್ದು ನಾಲ್ಕು ಕೈಗಳಿಂದ ಕೂಡಿದೆ. ತ್ರಿಶೂಲ, 
ಡಮರು, ಸರ್ಪ, ಮತ್ತು ಕಪಾಲಗಳನ್ನು ಬಿಡಿಸಲಾ 
ಗಿಬೆ. ರುಂಡಮಾಲೆ ಕೊರಳಿನಲ್ಲಿದೆ. ಸ್ಪಷ್ಟ ಹಾಗೂ 
ಸರಳವಾಗಿರುವ ಈ ಬಿಂಬವು ಮೂಲತಃ ಗಂಗರ ರಚನೆ 
ಯಾಗಿ ರುವಂತೆ ತೋರುತ್ತದೆ. ಮುಖ್ಯವಾಗಿ ಈ 
ದೇವರಿಗೆ ಜೋಳರ ಮಾಂಡಲೀಕರಾಗಿ ಈ ಪ್ರದೇಶವನ್ನು 
ಆಳಲು ನೇಮಕಗೊಂಡ ಮೂಲತಃ ಗಂಗ ವಂಶೀಯರೇ 
ಆದ ಬ್ರಹ್ಮಾದಿರಾಜ ಗಂಗಪೆರುಮಾಳನ ಸಂತತಿಯವರ 
ಇನದತ್ತಿಗಳು ವಿಶೇಷವಾಗಿ ಸಂದಿವೆ. ಈಗ ಇರುವ 
ದೇನಾಲಯನನ್ನುು ಕ್ರಿ.ಶ.೧೨೭೫ರಲ್ಲಿ ಬ್ರಹ್ಮಾದಿರಾಜ 
ಕರಿಯಗಂಗ ಪೆರಮಾಳನು ಕಟ್ಟಿಸಿರುತ್ತಾನೆ. ಕ್ರಿ.ಶ. 
೧೧೨೦ಕ್ಕೆ ಸೇರಿದ ಶಾಸನವೊಂದು ಹೊಯ್ಸಳ ವಿಷ್ಣು 


ವರ್ಧನದಾಗಿದೆ. ಅಂದರೆ ಚೋಳರ ವರಾಂಡಲಿಕರಾಗಿ 
ಕಾರ್ಯವಹಿಸುತ್ತಿದ್ದವರೇ ಹೊಯ್ಸಳರ ಆಶ್ರಯದಲ್ಲೂ 
ಮುಂದುವರೆದಿರುವಂತೆ. ಕಾಣುತ್ತದೆ. ನಂತರದಲ್ಲಿ 
ವಿಜಯನಗರದ ಅರಸರ ಸೇವೆಯು ಈ ದೇವರಿಗೆ ಸಂದಿದೆ. 
ಇಂದಿಗೂ ಈ ಪ್ರದೇಶದ ಜನರು ಭಯಭಕ್ತಿಗಳಿಂದ 
ಭೈರವದೇವರಿಗೆ ನಡೆದುಕೊಳ್ಳುತ್ತಾರೆ. ಬಹುತೇಕ 
ಎಲ್ಲ ಜಾತಿಯ ಜನರು ಈ ದೇವರ ಭಕ್ತರಿದ್ದಾರೆ. 
ವಿಶೇಷವಾಗಿ ಒಕ್ಕಲು ಮಕ್ಕಳಾದ ಮೊರಸು ಒಕ್ಕಲಿಗ, 
ರೆಡ್ಡಿ ಜನಾಂಗದವರಲ್ಲಿ, ಹಿಂದೆ ಈ ದೇವರಿಗೆ ಬೆರಳನ್ನು 
ಕೊಡುತ್ತಿದ್ದ ಪದ್ಧತಿಯಿದ್ದಿ ತು. ಈ ರೀತಿ ಬೆರಳು 
ಕೊಡುವ ಪದ್ಧತಿಯನ್ನು ಸಾಂಪ್ರದಾಯಿಕವಾಗಿ ಕ್ಸ 
ಬೆರಳಿಗೆ ಹೂವನ್ನು ಸುತ್ತಿ, ಆ ಹೂವನ್ನು ದೇವರಿಗೆ 
ಅರ್ಪಿಸುವುದರ ಮೂಲಕ ಸಾಂಕೇತಿಕವಾಗಿ ಆಚರಿಸಿ 
ಕೊಂಡು ಬರುವವರನ್ನು “ಬೆರಳು ಕೊಡುವ” ಒಕ್ಕಲಿಗ 
ರೆಂದು ಪ್ರತ್ಯೇಕವಾಗಿ ಗುರುತಿಸಲಾಗುತ್ತಿದೆ. ಕ್ರಿ.ಶ. 
೧೪ನೇ ಶತಮಾನದ ಶಾಸನವೊಂದು ಈ ವಿಷಯದ ಬಗ್ಗೆ 
ಬೆಳಕು ಚೆಲ್ಲುತ್ತದೆ ಎಂಬ ೧೯೧೦ರ ಎಂ. ಎ. ಆರ್‌. 
ಮುಂತಾದ ಕಡೆ ದಾಖಲಾಗಿರುವ ಹೇಳಿಕೆಗೆ ಸ್ಪಷ್ಟ 
ಆಧಾರವಿದ್ದಂತೆ ಕಾಣುತ್ತಿಲ್ಲ. ಕೋಲಾರ ೩.೨೫ನೇ ಶಾಸನ 
ತಚ್ಚನ್‌, ಕರುಮಾನ್‌ ತಟ್ಟ್ರಾನ್‌ ಅಂದರೆ ಚಿನ್ನದ 
ಕೆಲಸಗಾರ, ಕಬ್ಬಿಣದ ಕೆಲಸಗಾರ ಹಾಗೂ ಬಡಗಿ 
ಯರು "ಸೀಪದಿನಾಯೆನಾರ್‌ ತಿರುವಾಶಲಿಲ್‌ ವರಲ್‌ 
ಆರಿಸಿ'ಯನ್ನು ಈ ಮೂನರು ಮೂರು ಭಾಗವಾಗಿ 
ಹಂಚಿಕೊಳ್ಳ ಬೇಕೆಂದು ಆದು ತಿಳಿಸುತ್ತದೆ. ಆದರೆ ಇದರ 
ಖಚಿತ ಅರ್ಥ ಸ್ಪಷ್ಟವಾಗುವುದಿಲ್ಲ. ಈ ಶಾಸನದೆ 
ಸಂಪಾದಕರು ಇದರ ಅನುವಾದವನ್ನು ನೊಡದೆ ಬಿಟ್ಟರು 
ತ್ತಾರೆ... ಬೆರಳು ಕೊಡುವ ಪದ್ಧತಿಗೆ ಸಂಬರಧಿಸಿದಂತೆ 
ಪ್ರಚಲಿತವರುವ ಪೌರಾಣಿಕ ಕತೆ ೧೯೧೦ರ ಎಂ.ಎ.ಆರ್‌, 
ಕನ್ನಡ ವಿಶ್ವಕೋಶ, ಕೋಲಾರ ಜಿಲ್ಲೆ ಹಾಗೂ ರಾಜ್ಯ 
ಗೆರೋಟಿಯರ್‌ ಇತ್ಯಾದಿಗಳಲ್ಲಿ ಉಕ್ತವಾಗಿರುವುದರಿಂದ 
ಅದನ್ನು ಇಲ್ಲಿ ಪುನರುಕ್ತಿಸುವ ಅಗತ್ಯವಿಲ್ಲವೆಂದು 
ಭಾವಿಸುತ್ತೇನೆ. * 


* (ಸ್ರೇತ್ರಕಾರ್ಯದ ಸಂದರ್ಭದಲ್ಲಿ ನನ್ನೊಂದಿಗಿದ್ದು ಸಹಕರಿಸಿದ ವಿದ್ಯಾರ್ಥಿಮಿತ್ರ ರಾದ ಕೆ.ನಿ. ರಾಮಕೃಷ್ಣೇಗೌಡ ಹಾಗೂ 
ರಿಹರ ಶ್ರೀನಿವಾಸರಾವ್‌ ಅವರಿಗೂ, ಅನೇಕ ಸಲಹೆ ಸೂಚನೆಗಳನ್ನು ನೀಡಿ ಪ್ರೋತ್ಸಾಹಿಸಿದ ಹಿರಿಯ ನಿಂತ್ರರಾವೆ 


ಆ 
ನಾ 
ಛ್ರ 
7 


ಇತಿಹಾಸ: ದರ್ಶನ 


ಟ್‌ ತೆಲಗಾನಿ ಮತ್ತು ಶ್ರೀ ಬಿ. ರಾಜಶೇಖರಪ್ಪ, ಚಿತ್ರದುರ್ಗ, ಅವರುಗಳಿಗೂ ಲೇಖಕ ಖಣಿ.) 


(16) ೧೩೩ 


ಗ್ರಂಥಯಣ 


Epigraphia ೮೩೯೩11೦೩ Vols. X, 1905 ಹ XVIL, 1965. 

Mysore Archaeological Reports, 1910, 1927 & 1935. 

Kolar District Gazetteer, 1968. 

ಕರ್ನಾಟಕ ನೇಯೀಟಿಯರ್‌ ಭಾಗ-ಮೂರು, ೧೯೨೬. 

ಕೆನ್ನಡ ಕನ್ನಡ ನಿಘಂಟು, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 

T. Burrow ಹಿ 14. B. 71200080 : A Dravidian Etimological Dictionary 1968- 

C. Krishna Murthy : “Some Minor Dynasties of Kolar District (1179-1338), 
Prof: K- A. Neelakanta sastry Felicitation volume, 1971. 


೧೩೮ ಇತಿಹಾಸ ದರ್ಶನ 


